ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1207 (1470) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ : ಟೋಲ್‌ ಪ್ಲಾಜಾಗಳಲ್ಲಿ ಫಾಸ್ಟ್‌ಟ್ಕ್ಯಾಗ್‌ ಅಳವಡಿಕೆ ಬಳಿಕವೂ ಸಂಚಾರ ಅವ್ಯವಸ್ಥೆ ಕುರಿತು 


(ಅ) ಹೆದ್ಮಾರಿಗಳಲ್ಲಿನ ಟೋಲ್‌ ಪ್ಲಾಜಾಗಳಲ್ಲಿ ಫಾಸ್ಟ್‌ಟ್ಯಾಗ್‌ ಜಾರಿಯಾದ ಬಳಿಕವೂ ತ್ವರಿತ 
ಸಂಚಾರ ಸಾಧ್ಯವಾಗದೇ ಕಿ.ಮೀ. ಗಟ್ಟಿಲೆ ಕ್ಯೂ ನಿಂದಾಗಿ ಸಂಚಾರ ದಟ್ಟಿಣೆ 
ಉಂ೦ಟಾಗುತ್ತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 


(ಆ) ಫಾಸ್ಟ್‌ ಟ್ಯಾಗ್‌ ಪೂರ್ಣ ಪ್ರಮಾಣದಲ್ಲಿ ಅನ್ನಯವಾಗದಿರಲು ಇರುವ ತಾಂತ್ರಿಕ 
ಅಡಚಣೆಗಳೇಮ; 


(ಇ) ಫಾಸ್ಟ್‌ಟ್ಯಾಗ್‌ ಸ್ಕ್ಯಾನ್‌ ಆಗಿಲ್ಲದೇ ಇರುವಾಗ ಶುಲ್ಕ ಆಕರಿಸಬಾರದೆಂಬ ನಿಯಮವಿದ್ದರೂ 
ಟೋಲ್‌ಗಳು ನಿಯಮ ಪಾಲಿಸದೇ ಶುಲ್ಕ ಪಡೆಯುತ್ತಿರುವ ಕುರಿತು ಸರ್ಕಾರದ ನಿಲುವೇನು; 


(ಈ) ಫಾಸ್ಟ್‌ಟ್ಕ್ಯಾಗ್‌ ಹೊಂದಿರುವ ಹಾಗೂ ಹೊಂದದಿರುವ ಗ್ರಾಹಕರು ಒಂದೇ ಪಥದಲ್ಲಿ 
ಸಂಚರಿಸುವ ವ್ಯವಸ್ಥೆಯಿದ್ದು, ಭಿನ್ನ ಪಥಗಳ ಬಳಕೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


